RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - VA 
Part - IVA 


ನಂ . ೬೮೮ 
No. 688 


ಬೆಂಗಳೂರು, ಮಂಗಳವಾರ, ಏಪ್ರಿಲ್ ೨೬ , ೨೦೧೬ (ವೈಶಾಖ ೬ , ಶಕ ವರ್ಷ ೧೯೩೮) 
Bengaluru , Tuesday , April 26 , 2016 (Vaishaka 6 , Shaka Varsha 1938 ) 
PARLIAMENTARY AFFAIRS SECRETARIAT 

NOTIFICATION 
NO . DPAL 09 SHASANA 2015 , Bengaluru , dated : 26 .04 . 2016 


Ordered that the translation of the ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ (ತಿದ್ದುಪಡಿ) ವಿಧೇಯಕ, 
2016 ( 2016ರ ಕರ್ನಾಟಕ ಅಧಿನಿಯಮ ಸ ) in the English language , be published as authorised by 
the Governor of Karnataka under clause ( 3) of Article 348 of the constitution of India in the 
Karnataka Gazette for general information . 

The following translation of the ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ( ತಿದ್ದುಪಡಿ) ಅಧಿನಿಯಮ , 2016 
(2016ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 13) in the English language is published in the Official Gazette 
under the authority of the Governor of Karnataka under clause (3) of Article 348 of the Constitution 
of India . 


KARNATAKA ACT NO . 13 OF 2016 
(First published in the Karnataka Gazette Extra -ordinary on the Twenty sixth day of April , 2016 ) 


THE KARNATAKA STATE MINORITIES COMMISSION (AMENDMENT) ACT, 2016 

(Received the assent of the Governor on the Twenty fifth day of April, 2016 ) 


An Act further to amend the Karnataka State Minorities Commission Act , 1994 . 

Whereas it is expedient further to amend the Karnataka State Minorities Commission Act, 
1994 (Karnataka Act 31 of 1994 ) for the purposes hereinafter appearing; 

Be it enacted by the Karnataka State Legislature in the Sixty - Seventh year of the Republic of 
India , as follows: 

1 . Short title and commencement.- ( 1) This Act may be called the Karnataka State 
Minorities Commission (Amendment) Act, 2016 . 

( 2 ) It shall come into force at once . 

2 . Amendment of section 3 .- In the Karnataka State Minorities Commission Act, 1994 
(Karnataka Act 31 of 1994 ), (hereinafter referred to as the Principal Act) in section 3 , 

(i) in sub -section (2 ), in clause (a ), for the words " and Sikh community " , the words 

" Sikh and Zorostrian (Parsis) community ", shall be substituted . 
at the end the following proviso shall be inserted , namely , 
“ provided that at least one such member shall be a woman .” 


3 . Amendment of section 10 .- After Section 10 of the Principal Act, the following shall 
be inserted , namely : 

" 10A . Powers of the commission . The commission shall, while performing any of 
the functions mentioned in sub - section ( 1 ) of section 10 have all the powers of a civil court 
trying a suit and in particular , in respect of the following matters, namely : 

(a ) summoning and enforcing the attendance of any person from any part of State 

and examining him on oath ; 
(b ) requiring the discovery and production of any document ; 
(c) receiving evidence on affidavits ; 
(d ) requisitioning any public record or copy thereof from any court or office ; 
(e ) issuing commissions for the examination of witnesses and documents ; and 


(f) any other matter as may be prescribed ." 

The above translation of TJOF637 ODX , GOJOJ,50 Goosen (SW0ta ) eQJ0ww0, 2016 
(20167 JJDF837 GQJwtwo 2008 : 13 ) be published in the Official Gazette under clause (3) of Article 
348 of the Constitution of India . 


VAJUBHAI VALA 
GOVERNOR OF KARNATAKA 


By Order and in the name of the Governor of Karnataka , 


K . DWARAKANATH BABU 
Special Secretary to Government 
Department of Parliamentary Affairs 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7 ) 4೦೦ ಪ್ರತಿಗಳು 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ , ಏಪ್ರಿಲ್ ೨೮, ೨೦೧೬ (ವೈಶಾಖ ೮, ಶಕ ವರ್ಷ ೧೯೩೮) 
Bengaluru , Thursday , April 28 , 2016 (Vaishaka 8 , Shaka Varsha 1938 ) 


ಭಾಗ- III 
Part - III 


ನಂ . ೬೮೯ 
No . 689 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ 125 : ಜಿಪಸ : 2016 , ಬೆಂಗಳೂರು, ದಿನಾಂಕ : 28 - 04 - 2016 


1993ರ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ (1993ರ ಕರ್ನಾಟಕ ಅಧಿನಿಯಮ 14 ) 
172ನೇ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಬೀದರ್ ಜಿಲ್ಲಾ ಪಂಚಾಯಿತಿಗೆ ಆಯ್ಕೆಯಾದ 
ಸದಸ್ಯರ ಹೆಸರುಗಳನ್ನು ಕರ್ನಾಟಕ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ ಹೊರಡಿಸಲಾಗಿದ್ದ ಅಧಿಸೂಚನೆ ಸಂಖ್ಯೆ : ಗ್ರಾಅಪ 103 ಜಿಪಸ 
2016 , ದಿನಾಂಕ 28.03 .2016ರಲ್ಲಿನ ಬೀದರ್ ಜಿಲ್ಲಾ ಪಂಚಾಯಿತಿಯ ಚುನಾಯಿತ ಸದಸ್ಯರುಗಳ ವಿವರಗಳಿಗೆ ಸಂಬಂಧಿಸಿದ ಕ್ರಮ 
ಸಂಖ್ಯೆ - 30ರಲ್ಲಿ ನಮೂದಿಸಿರುವ 30 - ಘಾಟಬೋರಾಳ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಮೀಸಲಾತಿಯನ್ನು ಅನುಸೂಚಿತ ಜಾತಿಯ 
ಬದಲಾಗಿ “ ಸಾಮಾನ್ಯ ” ಎಂದು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ . ಶಿವಶಂಕರ್ 
ನಿರ್ದೇಶಕರು ( ಪಂ . ರಾಜ್ - 2) ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) 100 ಪ್ರತಿಗಳು 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 
Part - III 


ನಂ . ೬೯೦ 
No. 690 


ಬೆಂಗಳೂರು, ಗುರುವಾರ, ಏಪ್ರಿಲ್ ೨೮, ೨೦೧೬ ( ವೈಶಾಖ ೮, ಶಕ ವರ್ಷ ೧೯೩೮) 
Bengaluru , Thursday, April 28 , 2016 (Vaishaka 8 , Shaka Varsha 1938 ) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 

ಅಧಿಸೂಚನೆ 
ಸಂ . ಇಎಲ್‌ಎನ್‌ ( ಪಂ ) ಸಿಆರ್. 29 /14 - 15 , ದಿನಾಂಕ:28 - 04 - 2016 


ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆ ನಡೆಸುವ) ನಿಯಮಗಳು 1993ರ 12ನೇ ನಿಯಮದ ಮೇರೆಗೆ 
ಹೊರಡಿಸಲಾದ ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ : ಇಎಲ್‌ಎನ್‌ ( ಪಂ ) ಸಿಆರ್.2914 - 15 , ದಿನಾಂಕ:04 - 04 - 2016ರ 
ಪ್ರಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲ್ಲೂಕಿನ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿಗೆ ವಿವಿಧ 
ಕ್ಷೇತ್ರಗಳಿಂದ ಚುನಾಯಿತ ಸದಸ್ಯರನ್ನು ತುಂಬಲು ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲಾಗಿದ್ದು, ಸದರಿ ಚುನಾವಣೆಯ 
ಫಲಿತಾಂಶವನ್ನು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ. 

ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 5ರ ಉಪ ಪ್ರಕರಣ 
8ರಲ್ಲಿ ಮತ್ತು ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆ ನಡೆಸುವ) ನಿಯಮಗಳು 1993ರ ನಿಯಮ 76ರ ಪ್ರಕಾರ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಎಸ್. ಪಾಲಯ್ಯ , 
ಭಾ . ಆ.ಸೇ ., ಎಂಬ ಹೆಸರಿನ ನಾನು ಸದರಿ ಗ್ರಾಮ ಪಂಚಾಯಿತಿಗೆ ಹೊಸದಾಗಿ ಆಯ್ಕೆಯಾದ ಸದಸ್ಯರುಗಳ ಹೆಸರುಗಳನ್ನು 
ಈ ಕೆಳಗೆ ನಮೂದಿಸಿರುವಂತೆ ಪ್ರಕಟಿಸಿರುತ್ತೇನೆ. 


ತಾಲ್ಲೂಕು: ಹೊಸಕೋಟೆ 
ಗ್ರಾಮ | ಕ್ಷೇತ್ರದ ಸಂಖ್ಯೆ ಮತ್ತು ಆ 

( ಕ್ಷೇತ್ರಕ್ಕೆ ನಿಗದಿ 
ಪಂಚಾಯಿತಿಯ 

ಪಡಿಸಿದ 

ಹೆಸರು 
ಸಂಖ್ಯೆ ಮತ್ತು ಹೆಸರು 

ಸ್ಥಾನಗಳು 


ಮೀಸಲಾತಿ 


ಆಯ್ಕೆಯಾದ ಸದಸ್ಯರ 
ಹೆಸರು ಮತ್ತು ವಿಳಾಸ 
(ಶ್ರೀಮತಿ/ಶ್ರೀಯುತರಾದ) 


ಸಂ . 


5 


6 


. 


1 | 25.ಸಮೇತನಹಳ್ಳಿ 


1.ಸಮೇತನಹಳ್ಳಿ -1 


| 


4 


ಅನುಸೂಚಿತ | ಆರ್‌. ಶಶಿಕಲಾ ನಾಗರಾಜ್ 

ಜಾತಿ ಕೋಂ ನಾಗರಾಜ್ ಎಸ್. ಕೆ., 
( ಮಹಿಳೆ) ಸಮೇತನಹಳ್ಳಿ ಗ್ರಾಮ ಮತ್ತು ಅಂಚೆ, 

ಅನುಗೊಂಡನಹಳ್ಳಿ ಹೋಬಳಿ, 

ಹೊಸಕೋಟೆತಾಲ್ಲೂಕು. 
ಅನುಸೂಚಿತ | ಕೃಷ್ಣಪ್ಪ ಎಸ್ . ವೈ . (ಜಬ್ಬಾರ್ ) 
ಜಾತಿ ಬಿನ್ ಲೇಟ್ ಯಲ್ಲಪ್ಪ , ಸಮೇತನಹಳ್ಳಿ 

ಗ್ರಾಮ ಮತ್ತು ಅಂಚೆ, 
ಅನುಗೊಂಡನಹಳ್ಳಿ ಹೋಬಳಿ , 
ಹೊಸಕೋಟೆ ತಾಲ್ಲೂಕು. 


225.ಸಮೇತನಹಳ್ಳಿ 


1.ಸಮೇತನಹಳ್ಳಿ -1 


3 | 25 .ಸಮೇತನಹಳ್ಳಿ 


1.ಸಮೇತನಹ 


4 | 25 .ಸಮೇತನಹಳ್ಳಿ 


1.ಸಮೇತನಹ 


5 | 25 .ಸಮೇತನಹಳ್ಳಿ 


| 2.ಸಮೇತನಹಳ್ಳಿ - 2 | 


3 | 


6 | 25 .ಸಮೇತನಹ 


2 .ಸಮೇತ 


| 7 25 .ಸಮೇತನಹಳ್ಳಿ | 2.ಸಮೇತನಹಳ್ಳಿ -2 


ಸಾಮಾನ್ಯ 


ಅನುಸೂಚಿತ | ನಾರಾಯಣಸ್ವಾಮಿ ( ದೇವನಗುಂದಿ) . 

ಬಿನ್ ಲಿಂಗಪ್ಪ, ಸಮೇತನಹಳ್ಳಿ ಗ್ರಾಮ 
ಮತ್ತು ಅಂಚೆ, ಅನುಗೊಂಡನಹಳ್ಳಿ 

ಹೋಬಳಿ, ಹೊಸಕೋಟೆ ತಾಲ್ಲೂಕು. 
ಹಿಂದುಳಿದ ಮಂಗಳಾ ಕೇಬಲ್ ಮಂಜು 
ವರ್ಗ - ೨ ಕೋಂ ಮಂಜುನಾಥ ವಿ ., 
( ಮಹಿಳೆ) ಸಮೇತನಹಳ್ಳಿ ಗ್ರಾಮ ಮತ್ತು ಅಂಚೆ, 

ಅನುಗೊಂಡನಹಳ್ಳಿ ಹೋಬಳಿ, 

ಹೊಸಕೋಟೆ ತಾಲ್ಲೂಕು. 
ಸಾಮಾನ್ಯ ಮಮತ ಡಿ . ಮುನಿರಾಜು 
( ಮಹಿಳೆ) ಕೋಂ ಮುನಿರಾಜು, ಸಮೇತನಹಳ್ಳಿ 

ಗ್ರಾಮ ಮತ್ತು ಅಂಚೆ , 
ಅನುಗೊಂಡನಹಳ್ಳಿ ಹೋಬಳಿ, 

ಹೊಸಕೋಟೆತಾಲ್ಲೂಕು. 
ಸಾಮಾನ್ಯ 

ಮಂಜುಳಾ ಕೋಟೆ ಪ್ರಕಾಶ್ 
( ಮಹಿಳೆ ) ಕೋಂ ಪ್ರಕಾಶ್ , ಕಾಡುಗೋಡಿ ಮಾರ್ಗ, 

ಸಮೇತನಹಳ್ಳಿ ಗ್ರಾಮ ಮತ್ತು ಅಂಚೆ, 
ಅನುಗೊಂಡನಹಳ್ಳಿ ಹೋಬಳಿ, 
ಹೊಸಕೋಟೆತಾಲ್ಲೂಕು. 
ರಮೇಶ ಕೆ . 
ಬಿನ್ ಕೃಷ್ಣಪ್ಪ , ಕಾಡುಗೋಡಿ ಮಾರ್ಗ , 
ಸಮೇತನಹಳ್ಳಿ ಗ್ರಾಮ ಮತ್ತು ಅಂಚೆ, 
ಅನುಗೊಂಡನಹಳ್ಳಿ ಹೋಬಳಿ, 

ಹೊಸಕೋಟೆತಾಲ್ಲೂಕು. 
ಸಾಮಾನ್ಯ ಜಿ. ಸುಜಾತ ಬಸವರಾಜ್‌ 
( ಮಹಿಳೆ) ಕೋಂ ಬಸವರಾಜ್ , ಕಾಡುಗೋಡಿ 

ಮಾರ್ಗ , ಸಮೇತನಹಳ್ಳಿ ಗ್ರಾಮ ಮತ್ತು 
ಅಂಚೆ, ಅನುಗೊಂಡನಹಳ್ಳಿ ಹೋಬಳಿ, 

ಹೊಸಕೋಟೆತಾಲ್ಲೂಕು. 
ಸಾಮಾನ್ಯ ಗೌರಮ್ಮ 
( ಮಹಿಳೆ ) ಕೋಂ ಹೇಮಂತ್‌ಕುಮಾರ್ , 

ಸಮೇತನಹಳ್ಳಿ ಗ್ರಾಮ ಮತ್ತು ಅಂಚೆ, 
ಅನುಗೊಂಡನಹಳ್ಳಿ ಹೋಬಳಿ, 

ಹೊಸಕೋಟೆ ತಾಲ್ಲೂಕು, 
ಸಾಮಾನ್ಯ ಕೆ ರಾಜೀವಬಾಬು ಗೋಪಾಲ್‌ರಾವ್ 

ಬಿನ್ ಕೇಶವಮೂರ್ತಿ, ಸಮೇತನಹಳ್ಳಿ 
ಗ್ರಾಮ ಮತ್ತು ಅಂಚೆ, 
ಅನುಗೊಂಡನಹಳ್ಳಿ ಹೋಬಳಿ, 

ಹೊಸಕೋಟೆ ತಾಲ್ಲೂಕು. 
ಅನುಸೂಚಿತ | ಶ್ರೀದೇವಿ ಮಹೇಶ್ | 

ಜಾತಿ ಕೋಂ ಎಂ . ಡಿ. ಮಹೇಶ್, ಮಲ್ಲಸಂದ್ರ 
( ಮಹಿಳೆ ) ಗ್ರಾಮ , ನಡವಳ್ಳಿ ಅಂಚೆ, ಹೊಸಕೋಟೆ 

ತಾಲ್ಲೂಕು. 
ಅನುಸೂಚಿತ 

ಎಂ . ಮುನಿಯಪ್ಪ ( ಜಿ. ಆರ್.) 
ಜಾತಿ 

ಬಿನ್ ಮುನಿಯಲ್ಲಪ್ಪ, ಮಲ್ಲಸಂದ್ರ 
ಗ್ರಾಮ , ನಡವತ್ತಿ ಅಂಚೆ, ಹೊಸಕೋಟೆ 
ತಾಲ್ಲೂಕು. 


| 8 25 .ಸಮೇತನಹಳ್ಳಿ 


3.ಸಮೇತನಹಳ್ಳಿ - 3 | 


3 


| ೨ | 25 .ಸಮೇತನಹಳ್ಳಿ ( 3.ಸಮೇತನಹಳ್ಳಿ -3 


[ 10 ] 25 .ಸಮೇತನಹಳ್ಳಿ 


3.ಸಮೇತನಹಳ್ಳಿ - 3 


11 | 25. ಸಮೇತನಹಳ್ಳಿ 


4 . ಮಲ್ಲಸಂದ್ರ - 1 


12 | 25 .ಸಮೇತನಹಳ್ಳಿ 


4. ಮಲ್ಲಸಂದ್ರ- 1 


13 | 25 .ಸಮೇತನಹಳ್ಳಿ 


5 . ಮಲ್ಲಸಂದ್ರ - 2 


ಸಾಮಾನ್ಯ 
( ಮಹಿಳೆ) 


14 [ 25 .ಸಮೇತನಹಳ್ಳಿ 


5. ಮಲ್ಲಸಂದ್ರ - 2 


ಸಾಮಾನ್ಯ 
( ಮಹಿಳೆ) 


| 15 | 25 .ಸಮೇತನಹಳ್ಳಿ 


5. ಮಲ್ಲಸಂದ್ರ- 2 


ಸಾಮಾನ್ಯ 


16 | 25 .ಸಮೇತನಹ 


61 


ಅನುಸೂಚಿತ 

ಜಾತಿ 
( ಮಹಿಳೆ ) 


| 17 | 25. ಸಮೇತನಹಳ್ಳಿ 


6.ನಡವ -l 


ಅನುಸೂಚಿತ 

ಜಾತಿ 


18 | 25 . ಸಮೇತನಹಳ್ಳಿ 


| 6.ನಡವತ್ತಿ -1 


ಸಾಮಾನ್ಯ 


ಎ .ಎಲ್.ಶೋಭಾ ವೆಂಕಟೇಶ್ 
ಕೋಂ ಎಸ್ . ಆರ್ . ವೆಂಕಟೇಶ್, 
ಮಲ್ಲಸಂದ್ರ ಗ್ರಾಮ , ನಡವತ್ತಿ ಅಂಚೆ, 
ಹೊಸಕೋಟೆ ತಾಲ್ಲೂಕು. 
ಸಾವಿತ್ರಮ್ಮ ಶೇಷಪ್ಪ 
ಕೋಂ ಶೇಷಪ್ಪ , ಮಲ್ಲಸಂದ್ರ ಗ್ರಾಮ , 
ನಡವತ್ತಿ ಅಂಚೆ, ಹೊಸಕೋಟೆ 
ತಾಲ್ಲೂಕು. 
ಎಂ . ರವಿ 
ಬಿನ್ ದೊಡ್ಡಮುನಿಶ್ಯಾಮಪ್ಪ, ಮಲ್ಲಸಂದ್ರ 
ಗ್ರಾಮ , ನಡವತ್ತಿ ಅಂಚೆ, ಹೊಸಕೋಟೆ 
ತಾಲ್ಲೂಕು. 
ಎಂ .ಸರಸ್ವತಿ ಶಿವಶಂಕರ್ 
ಕೋಂ ಶಿವಶಂಕರ್ ಎನ್.ಸಿ., ನಡವತ್ತಿ 
ಗ್ರಾಮ ಮತ್ತು ಅಂಚೆ, ಕಸಬಾ 
ಹೋಬಳಿ, ಹೊಸಕೋಟೆ ತಾಲ್ಲೂಕು, 
ಮುನೇಶ್ ಎನ್.ಕೆ . 
ಬಿನ್ ಕೃಷ್ಣಪ್ಪ ಎನ್. ಎಂ ., ನಂ .139, ಶ್ರೀ 
ವೆಂಕಟೇಶ್ವರ ನಿಲಯ , ನಡವತ್ತಿ ಗ್ರಾಮ 
ಮತ್ತು ಅಂಚೆ, ಕಸಬಾ ಹೋಬಳಿ, 
ಹೊಸಕೋಟೆತಾಲ್ಲೂಕು, 
ಸಂತೋಷ ಎನ್. ಕೆ. 
ಬಿನ್ ಲೇಟ್ ಕೃಷ್ಣಪ್ಪ, ನಡವಳ್ಳಿ ಗ್ರಾಮ 
ಮತ್ತು ಅಂಚೆ, ಕಸಬಾ ಹೋಬಳಿ, 
ಹೊಸಕೋಟೆ ತಾಲ್ಲೂಕು, 
ಎನ್ . ಎಸ್ . ಮುನಿರಾಜ 
ಬಿನ್ ಸಾಧನ ಪಲ್ಲೇಪ್ಪ, ನಡವತ್ತಿ ಗ್ರಾಮ 
ಮತ್ತು ಅಂಚೆ, ಕಸಬಾ ಹೋಬಳಿ, 
ಹೊಸಕೋಟೆ ತಾಲ್ಲೂಕು, 
ಎನ್ . ಎಂ . ಶಂಕರ 
ಬಿನ್ ಮುನಿಯಪ್ಪ ಉರುಫ್ ಅಣ್ಣಯ್ಯ , 
ನಡವತಿ ಗ್ರಾಮ ಮತ್ತು ಅಂಚೆ, ಕಸಬಾ 
ಹೋಬಳಿ, ಹೊಸಕೋಟೆ ತಾಲ್ಲೂಕು, 
ಎನ್. ಎಸ್ . ಮಂಜುನಾಥ 
ಬಿನ್ ಲೇಟ್ ಶೇಷಪ್ಪ, ನಡವಳ್ಳಿ ಗ್ರಾಮ 
ಮತ್ತು ಅಂಚೆ, ಕಸಬಾ ಹೋಬಳಿ, 
ಹೊಸಕೋಟೆತಾಲ್ಲೂಕು, 
ಪ್ರೇಮ 
ಕೋಂ ಕೆ. ಟಿ. ಮುನಿರಾಜ್ , ಕೊರಳೂರು 
ಗ್ರಾಮ , ನಡವಳ್ಳಿ ಅಂಚೆ, ಹೊಸಕೋಟೆ 
ತಾಲ್ಲೂಕು, 
ಶ್ರೀನಿವಾಸ್ 
ಬಿನ್ ದೊಡ್ಡ ವೆಂಕಟೇಶ್, ಕೊರಳೂರು 
ಗ್ರಾಮ , ನಡವತ್ತಿ ಅಂಚೆ, ಹೊಸಕೋಟೆ 
ತಾಲ್ಲೂಕು. 


19 | 25 .ಸಮೇತನಹ 


ಹಿಂದುಳಿದ 
ವರ್ಗ - ೨ 


20 | 25 . ಸಮೇತನಹಳ್ಳಿ 


| 7. ನಡವ - 2 


ಸಾಮಾನ್ಯ 


21 | 25 . ಸಮೇತನಹಳ್ಳಿ 


| 7.ನಡವ - 2 


ಸಾಮಾನ್ಯ 


22 | 25 .ಸಮೇತನಹಳ್ಳಿ 


8.ಕೊರಳೂರು- 1 


ಅನುಸೂಚಿತ 

ಜಾತಿ 
( ಮಹಿಳೆ) 


23 | 25 . ಸಮೇತನಹಳ್ಳಿ | 8.ಕೊರಳೂರು- 1 


ಅನುಸೂಚಿತ 

ಜಾತಿ 


24 | 25 .ಸಮೇತನಹ 


8 .ಕೊರಳೂರು - 1 


25 25 . ಸಮೇತನಹಳ್ಳಿ 


9 .ಕೊರಳೂರು- 2 


3 


26 | 25. ಸಮೇತನಹಳ್ಳಿ 


9 .ಕೊರಳೂರು- 2 


27 | 25 .ಸಮೇತನಹ 


9 .ಕೊರಳೂರು- 2 


28 25.ಸಮೇತನಹಳ್ಳಿ 


10.ತಿರುಮಲಶೆಟ್ಟಿಹಳ್ಳಿ || 


4 | 


ಕವಿತಾ 
ಅನುಸೂಚಿತ 

ಕೋಂ ರಮೇಶ್ ಕೆ., ಕೊರಳೂರು 
ಪಂಗಡ 

ಗ್ರಾಮ , ನಡವಳ್ಳಿ ಅಂಚೆ, ಹೊಸಕೋಟೆ 
( ಮಹಿಳೆ) 

ತಾಲ್ಲೂಕು. 
ಸಾಮಾನ್ಯ ( ಶಾಲಿನಿ 
( ಮಹಿಳೆ ) ಕೋಂ ಸುರೇಶ್ ಕೆ. ಸಿ., ಕೊರಳೂರು 

ಗ್ರಾಮ , ನಡವಳ್ಳಿ ಅಂಚೆ, ಹೊಸಕೋಟೆ 

ತಾಲ್ಲೂಕು. 
ಸಾಮಾನ್ಯ ಮಮತ ಎಸ್. 
( ಮಹಿಳೆ) ಕೋಂ ಶ್ರೀನಾಥ್ ಕೆ.ಆರ್., ನಂ .47, 

ರಾಮಗೌರಿ ನಿಲಯ, ಕೊರಳೂರು 
ಗ್ರಾಮ , ನಡವ ಅಂಚೆ, ಹೊಸಕೋಟೆ 

ತಾಲ್ಲೂಕು, 
ಸಾಮಾನ್ಯ 

ವಿಜಯಕುಮಾರ್ 
ಬಿನ್ ಕೃಷ್ಣಪ್ಪ, ಕೊರಳೂರು ಗ್ರಾಮ , 
ನಡವಳ್ಳಿ ಅಂಚೆ, ಹೊಸಕೋಟೆ 

ತಾಲ್ಲೂಕು. 
ಅನುಸೂಚಿತ | ಮುನಿಯಮ್ಮ ರಾಜಪ್ಪ 

ಜಾತಿ ಕೋಂ ರಾಜಪ್ಪ, ತಿರುಮಲಶೆಟ್ಟಿಹಳ್ಳಿ 
( ಮಹಿಳೆ ) ಗ್ರಾಮ , ಸಮೇತನಹಳ್ಳಿ ಅಂಚೆ, 

ಅನುಗೊಂಡನಹಳ್ಳಿ ಹೋಬಳಿ , 

ಹೊಸಕೋಟೆ ತಾಲ್ಲೂಕು. 
ಹಿಂದುಳಿದ ಸುಮಾ ಸಿ . ಮಂಜುನಾಥ್ 
ವರ್ಗ - ೨ ಕೊಂ ಮಂಜುನಾಥ ಟಿ . ಎನ್ ., 
( ಮಹಿಳೆ) ತಿರುಮಲಶೆಟ್ಟಿಹಳ್ಳಿ ಗ್ರಾಮ , 

ಸಮೇತನಹಳ್ಳಿ ಅಂಚೆ, 
ಅನುಗೊಂಡನಹಳ್ಳಿ ಹೋಬಳಿ, 

ಹೊಸಕೋಟೆತಾಲ್ಲೂಕು. 
ಹಿಂದುಳಿದ ವೆಂಕಟಪ್ಪ 
ವರ್ಗ - ಬ ಬಿನ್ ಅಪ್ಪಯ್ಯಣ್ಣ, ತಿರುಮಲಶೆಟ್ಟಿಹಳ್ಳಿ 

ಗ್ರಾಮ , ಸಮೇತನಹಳ್ಳಿ ಅಂಚೆ, 
ಅನುಗೊಂಡನಹಳ್ಳಿ ಹೋಬಳಿ, 

ಹೊಸಕೋಟೆ ತಾಲ್ಲೂಕು. 
ಸಾಮಾನ್ಯ ಟಿ.ಎನ್. ಚಿಕ್ಕಣ್ಣ 

ಬಿನ್ ನಾಗಪ್ಪ , ತಿರುಮಲಶೆಟ್ಟಿಹಳ್ಳಿ 
ಗ್ರಾಮ , ಸಮೇತನಹಳ್ಳಿ ಅಂಚೆ, 
ಅನುಗೊಂಡನಹಳ್ಳಿ ಹೋಬಳಿ, 
ಹೊಸಕೋಟೆ ತಾಲ್ಲೂಕು. 


29 | 25. ಸಮೇತನಹಳ್ಳಿ | 10 . ತಿರುಮಲಶೆಟ್ಟಿಹಳ್ಳಿ 


30 | 25 .ಸಮೇತನಹಳ್ಳಿ 


| 10 .ತಿರುಮಲಶೆಟ್ಟಿಹಳ್ಳಿ 


31 | 25 . ಸಮೇತನಹಳ್ಳಿ 


| 10 .ತಿರುಮಲಶೆಟ್ಟಿಹಳ್ಳಿ | 


ಎಸ್ . ಪಾಲಯ್ಯ 
ಜಿಲ್ಲಾಧಿಕಾರಿ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

ಬೆಂಗಳೂರು 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7 ) 50 ಪ್ರತಿಗಳು 


RNI No . KARBIL / 2001 / 47147 


944d 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III 

ಬೆಂಗಳೂರು, ಗುರುವಾರ, ಏಪ್ರಿಲ್ ೨೮, ೨೦೧೬ ( ವೈಶಾಖ ೮, ಶಕ ವರ್ಷ ೧೯೩೮) ನಂ . ೬೯೧ 
Part - III 

Bengaluru , Thursday, April 28 , 2016 (Vaishaka 8 , Shaka Varsha 1938 ) No . 691 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 

ಅಧಿಸೂಚನೆ 
ಸಂ . ಇಎಲ್ ಎನ್ ( ಪಂ ) ಸಿಆರ್.29 /14 - 15, ದಿನಾಂಕ:28 - 04 -2016 
ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆ ನಡೆಸುವ) ನಿಯಮಗಳು 1993ರ 12ನೇ ನಿಯಮದ ಮೇರೆಗೆ 
ಹೊರಡಿಸಲಾದ ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ: ಇಎಲ್ಎನ್ ( ಪಂ )ಸಿಆರ್‌. 29 /14 - 15 , ದಿನಾಂಕ:04 - 04 - 2016ರ ಪ್ರಕಾರ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಮಜರಾಹೊಸಹಳ್ಳಿ ಮತ್ತು ಅರಳುಮಲ್ಲಿಗೆ ಗ್ರಾಮ 
ಪಂಚಾಯಿತಿಗಳಿಗೆ ವಿವಿಧ ಕ್ಷೇತ್ರಗಳಿಂದ ಚುನಾಯಿತ ಸದಸ್ಯರನ್ನು ತುಂಬಲು ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲಾಗಿದ್ದು, 
ಸದರಿ ಚುನಾವಣೆಯ ಫಲಿತಾಂಶವನ್ನು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ. 
* ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 5ರ ಉಪ ಪ್ರಕರಣ 8ರಲ್ಲಿ 
ಮತ್ತು ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆ ನಡೆಸುವ) ನಿಯಮಗಳು 1993ರ ನಿಯಮ 76ರ ಪ್ರಕಾರ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಎಸ್. ಪಾಲಯ್ಯ , 
ಭಾ . ಆ.ಸೇ ., ಎಂಬ ಹೆಸರಿನ ನಾನು ಸದರಿ ಗ್ರಾಮ ಪಂಚಾಯಿತಿಗೆ ಹೊಸದಾಗಿ ಆಯ್ಕೆಯಾದ ಸದಸ್ಯರುಗಳ ಹೆಸರುಗಳನ್ನು ಈ 
ಕೆಳಗೆ ನಮೂದಿಸಿರುವಂತೆ ಪ್ರಕಟಿಸಿರುತ್ತೇನೆ. 
ತಾಲ್ಲೂಕು: ದೊಡ್ಡಬಳ್ಳಾಪುರ 
ಕ್ರ ಗ್ರಾಮ ಪಂಚಾಯಿತಿಯ | ಕ್ಷೇತ್ರದ ಸಂಖ್ಯೆ ಮತ್ತು 

ಕ್ಷೇತ್ರಕ್ಕೆ ನಿಗದಿ | 

ಆಯ್ಕೆಯಾದ ಸದಸ್ಯರ 
ಮೀಸಲಾತಿ 

ಪಡಿಸಿದ 
ಸಂಖ್ಯೆ ಮತ್ತು ಹೆಸರು 

ಹೆಸರು ಮತ್ತು ವಿಳಾಸ 
ಹೆಸರು ಸ್ಥಾನಗಳು ಸ್ಥಾನ 

(ಶ್ರೀಮತಿ/ಶ್ರೀಯುತರಾದ) 


ಸಂ , | 


) 


11. ಮಜರಾಹೊಸಹಳ್ಳಿ 


1. ಮಜರಾಹೊಸಹಳ್ಳಿ 


ಅನುಸೂಚಿತ 

ಪಂಗಡ 
( ಮಹಿಳೆ) 


| 2 | 1.ಮಜರಾಹೊಸಹಳ್ಳಿ 11.ಮಜರಾಹೊಸಹಳ್ಳಿ 


ಸಾಮಾನ್ಯ 
( ಮಹಿಳೆ) 


ವಿಮಲಾ, 
ಮಜರಾಹೊಸಹಳ್ಳಿ, ಕಸಬಾ 
ಹೋಬಳಿ, ದೊಡ್ಡಬಳ್ಳಾಪುರ 
ತಾಲ್ಲೂಕು 
ಮಂಜುಳ, 
ಮಜರಾಹೊಸಹಳ್ಳಿ, ಕಸಬಾ 
ಹೋಬಳಿ, ದೊಡ್ಡಬಳ್ಳಾಪುರ 
ತಾಲ್ಲೂಕು 
ಕೆಂಪರಾಜು, 
ಮಜರಾಹೊಸಹಳ್ಳಿ, ಕಸಬಾ 
ಹೋಬಳಿ, ದೊಡ್ಡಬಳ್ಳಾಪುರ 
ತಾಲ್ಲೂಕು 


3 | 1.ಮಜರಾಹೊಸಹಳ್ಳಿ | 1. ಮಜರಾಹೊಸಹಳ್ಳಿ 


ಸಾಮಾನ್ಯ 


| 4 | 1. ಮಜುರಾಹೊಸಹಳ್ಳಿ 


2 .ವೀರಾಪುರ 


5 | 1.ಮಜರಾಹೊಸಹಳ್ಳಿ 


2 .ವೀರಾಪುರ 


6 | 1 .ಮಜುರಾಹೊಸಹಳ್ಳಿ 


2 .ವೀರಾಪುರ 


7 | 1. ಮಜುರಾಹೊಸಹಳ್ಳಿ 


2 .ವೀರಾಪುರ 


8 [ 1 . ಮಜರಾಹೊಸಹಳ್ಳಿ 


3 . ತಿಪ್ಪಾಪುರ - 1 


9 [ 1. ಮಜರಾಹೊಸಹಳ್ಳಿ3 .ತಿಪ್ಪಾಪುರ -1 


10 1. ಮಜರಾಹೊಸಹಳ್ಳಿ | 3.ತಿಪ್ಪಾಪುರ-1 


11 1. ಮಜರಾಹೊಸಹಳ್ಳಿ 


4.ತಿಪ್ಪಾಪುರ - 2 


ಅನುಸೂಚಿತ | ಮುನಿಕೃಷ್ಣ, 
ಜಾತಿ ವೀರಾಪುರ, ಕಸಬಾ ಹೋಬಳಿ, 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಹಿಂದುಳಿದ ಇಂದಿರಮ್ಮ ಮುನಿರಾಜು, 
ವರ್ಗ - ಎ ವೀರಾಪುರ, ಕಸಬಾ ಹೋಬಳಿ, 
( ಮಹಿಳೆ) . ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ ವಿ. ಎಂ .ಶಿವಕುಮಾರ್ ಮಾರಣ್ಣ, 

ವೀರಾಪುರ, ಕಸಬಾ ಹೋಬಳಿ , 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ 

ಮುನಿರಾಜು, 
ವೀರಾಪುರ , ಕಸಬಾ ಹೋಬಳಿ, 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಅನುಸೂಚಿತ 

ಜಾತಿ | ತಿಪ್ಪಾಪುರ, ಕಸಬಾ ಹೋಬಳಿ, 
( ಮಹಿಳೆ) ದೊಡ್ಡಬಳ್ಳಾಪುರ ತಾಲ್ಲೂಕು 
ಹಿಂದುಳಿದ | | ಚಂದ್ರಕಲಾ ಚಂದ್ರೇಗೌಡ, 
ವರ್ಗ - ಎ | ತಿಪ್ಪಾಪುರ , ಕಸಬಾ ಹೋಬಳಿ, 
( ಮಹಿಳೆ) ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ ಮಂಜುನಾಥ ಸಿ. 

ತಿಪ್ಪಾಪುರ, ಕಸಬಾ ಹೋಬಳಿ, 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಅನುಸೂಚಿತ [ ಮುನಿರತ್ನಮ್ಮ , 
ಜಾತಿ 

ತಿಪ್ಪಾಪುರ, ಕಸಬಾ ಹೋಬಳಿ, 
( ಮಹಿಳೆ) ದೊಡ್ಡಬಳ್ಳಾಪುರ ತಾಲ್ಲೂಕು 
ಹಿಂದುಳಿದ | ಆನಂದಕುಮಾರ್, 
ವರ್ಗ - ಬಿ ಜಿಂಕೆಬಚ್ಚಹಳ್ಳಿ, ಕಸಬಾ ಹೋಬಳಿ, 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ ಜಯಲಕ್ಷಮ್ಮ , 
( ಮಹಿಳೆ) ಜಿಂಕೆಬಚ್ಚಹಳ್ಳಿ, ಕಸಬಾ ಹೋಬಳಿ, 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ ನಳಿನ, 
( ಮಹಿಳೆ ) ಜಿಂಕೆಬಚ್ಚಹಳ್ಳಿ, ಕಸಬಾ ಹೋಬಳಿ, 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ 

ಹೆಚ್. ಜಿ. ಪದ್ಮಕನಕರಾಜು , 
ಜಿಂಕೆಬಚ್ಚಹಳ್ಳಿ , ಕಸಬಾ ಹೋಬಳಿ , 

ದೊಡ್ಡಬಳ್ಳಾಪುರ 
ಅನುಸೂಚಿತ | 

ಆರ್‌. ರತ್ನಮ್ಮ , 
ಜಾತಿ 

ಹೊಸಹುಡ್ಯ, 
( ಮಹಿಳೆ) ಕಸಬಾ ಹೋಬಳಿ, 

ದೊಡ್ಡಬಳ್ಳಾಪುರ ತಾಲ್ಲೂಕು 
| ಅನುಸೂಚಿತ ಆದಿತ್ಯನಾಗೇಶ್, 
ಜಾತಿ 

ಚಿಕ್ಕತುಮಕೂರು, ಕಸಬಾ 
ಹೋಬಳಿ, ದೊಡ್ಡಬಳ್ಳಾಪುರ 
ತಾಲ್ಲೂಕು 


12 | 1.ಮಜರಾಹೊಸಹಳ್ಳಿ 


4.ತಿಪ್ಪಾಪುರ - 2 


13 1.ಮಜರಾಹೊಸಹಳ್ಳಿ 


5. ಜಿಂಕೆಬಚ್ಚಹಳ್ಳಿ 


14 1.ಮಜರಾಹೊಸಹಳ್ಳಿ 


5. ಜಿಂಕೆಬಚ್ಚಹಳ್ಳಿ 


15 | 1. ಮಜರಾಹೊಸಹಳ್ಳಿ 


5. ಜಿಂಕೆಬಚ್ಚಹಳ್ಳಿ 


16 1. ಮಜರಾಹೊಸಹಳ್ಳಿ 


6. ಹೊಸಹುಡ್ಯ 


17 | 1. ಮಜರಾಹೊಸಹಳ್ಳಿ 


ಮಕೂರು 


18 | 1. ಮಜರಾಹೊಸಹಳ್ಳಿ 


7. ಚಿಕ್ಕತುಮಕೂರು 


19 | 3. ಅರಳುಮಲ್ಲಿಗೆ 


1. ಅರಳುಮಲ್ಲಿಗೆ -1 


| 


3 


20 3. ಅರಳುಮಲ್ಲಿಗೆ 


1. ಅರಳುಮಲ್ಲಿಗೆ -1 


21 3. ಅರಳುಮಲ್ಲಿಗೆ 


1. ಅರಳುಮಲ್ಲಿಗೆ -1 


22 ( 3 . ಅರಳುಮಲ್ಲಿಗೆ 


2. ಅರಳುಮಲ್ಲಿಗೆ- 2 


| 


3 


23 3. ಅರಳುಮಲ್ಲಿಗೆ 


2 . ಅರಳುಮಲ್ಲಿಗೆ - 2 


24 | 3. ಅರಳುಮಲ್ಲಿಗೆ 


| 2. ಅರಳುಮಲ್ಲಿಗೆ - 2 


ಸಾಮಾನ್ಯ 

ಚಿಕ್ಕತುಮಕೂರು, ಕಸಬಾ 
ಹೋಬಳಿ, ದೊಡ್ಡಬಳ್ಳಾಪುರ 

ತಾಲ್ಲೂಕು 
ಹಿಂದುಳಿದ 
ವರ್ಗ - ಎ ಅರಳುಮಲ್ಲಿಗೆ, ಕಸಬಾ ಹೋಬಳಿ, 
( ಮಹಿಳೆ) ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ ಲತಾ ಎನ್.. 
( ಮಹಿಳೆ) . ಅರಳುಮಲ್ಲಿಗೆ, ಕಸಬಾ ಹೋಬಳಿ , 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ 

| ಸತೀಶ, 
ಅರಳುಮಲ್ಲಿಗೆ , ಕಸಬಾ ಹೋಬಳಿ , 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಅನುಸೂಚಿತ | 

| ನಾಗವೇಣಿ. 
ಜಾತಿ ಅರಳುಮಲ್ಲಿಗೆ, ಕಸಬಾ ಹೋಬಳಿ, 
( ಮಹಿಳೆ) ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ ಮಂಗಳಗೌರಮ್ಮ , 
( ಮಹಿಳೆ) . ಅರಳುಮಲ್ಲಿಗೆ, ಕಸಬಾ ಹೋಬಳಿ, 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ ಕೇಶವ, 

ಅರಳುಮಲ್ಲಿಗೆ, ಕಸಬಾ ಹೋಬಳಿ, 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಹಿಂದುಳಿದ | ಯಶೋಧ ಎನ್. 
ವರ್ಗ - ಎ ಏಕಾಶಿಪುರ , ಕಸಬಾ ಹೋಬಳಿ, 
( ಮಹಿಳೆ) ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ 

ರಾಜಣ್ಣ, 
ಏಕಾಶಿಪುರ, ಕಸಬಾ ಹೋಬಳಿ, 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಅನುಸೂಚಿತ ಮಂಜುಳ, 

ಜಾತಿ ಆಲಹಳ್ಳಿ, ಕಸಬಾ ಹೋಬಳಿ , 
( ಮಹಿಳೆ) . ದೊಡ್ಡಬಳ್ಳಾಪುರ ತಾಲ್ಲೂಕು 
ಹಿಂದುಳಿದ ಚಂದ್ರಶೇಖರ್, 
ವರ್ಗ - ಎ ಆಲಹಳ್ಳಿ, ಕಸಬಾ ಹೋಬಳಿ , 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ | ಮಂಜುನಾಥ ಎಂ . 

ಆಲಹಳ್ಳಿ, ಕಸಬಾ ಹೋಬಳಿ , 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಹಿಂದುಳಿದ | ಜಿ. ಡಿ. ನಾಗರಾಜು, 
ವರ್ಗ - ಎ ಎಸ್. ಎಂ .ಗೊಲ್ಲಹಳ್ಳಿ , ಕಸಬಾ 

ಹೋಬಳಿ, ದೊಡ್ಡಬಳ್ಳಾಪುರ 

ತಾಲ್ಲೂಕು 
ಸಾಮಾನ್ಯ ಗೋವಿಂದರಾಜು, 

ಎಸ್. ಎಂ .ಗೊಲ್ಲಹಳ್ಳಿ , ಕಸಬಾ 
ಹೋಬಳಿ, ದೊಡ್ಡಬಳ್ಳಾಪುರ 
ತಾಲ್ಲೂಕು 


25 | 3. ಅರಳುಮಲ್ಲಿಗೆ 


3 . ಏಕಾಶಿಪುರ 


26 | 3. ಅರಳುಮಲ್ಲಿಗೆ 


3. ಏಕಾಶಿಪುರ 


27 3. ಅರಳುಮಲ್ಲಿಗೆ 


4.ಆಲಹಳ್ಳಿ 


28 3. ಅರಳುಮಲ್ಲಿಗೆ 


4 . ಆಲಹಳ್ಳಿ 


29 | 3. ಅರಳುಮಲ್ಲಿಗೆ 


4. ಆಲಹಳ್ಳಿ 


30 | 3. ಅರಳುಮಲ್ಲಿಗೆ 


5.ಎಸ್. ಎಂ .ಗೊಲ್ಲಹಳ್ಳಿ | 


2 | 


| 31 3.ಅರಳುಮಲ್ಲಿಗೆ 


5.ಎಸ್. ಎಂ .ಗೊಲ್ಲಹಳ್ಳಿ 


32 | 3. ಅರಳುಮಲ್ಲಿಗೆ 


6.ಕರೇನಹಳ್ಳಿ -1 


33 | 3. ಅರಳುಮಲ್ಲಿಗೆ 


- 6.ಕರೇನಹಳ್ಳಿ 


34 3. ಅರಳುಮಲ್ಲಿಗೆ 


6.ಕರೇನಹಳ್ಳಿ -1 


ಅನುಸೂಚಿತ | ಪಾರ್ವತಮ್ಮ , 

| ಕರೇನಹಳ್ಳಿ , ಕಸಬಾ ಹೋಬಳಿ, 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಅನುಸೂಚಿತ 
ಪಂಗಡ ಕರೇನಹಳ್ಳಿ , ಕಸಬಾ ಹೋಬಳಿ, 
( ಮಹಿಳೆ) ದೊಡ್ಡಬಳ್ಳಾಪುರ ತಾಲ್ಲೂಕು 
ಹಿಂದುಳಿದ ಗೌರಮ್ಮ . 
ವರ್ಗ - ಬಿ ಕರೇನಹಳ್ಳಿ, ಕಸಬಾ ಹೋಬಳಿ, 
( ಮಹಿಳೆ) | ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ ನಸೀನ್, 
( ಮಹಿಳೆ) ಕರೇನಹಳ್ಳಿ, ಕಸಬಾ ಹೋಬಳಿ, 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಸಾಮಾನ್ಯ 

| ಶಬೀರ್ ಪಾಷ, 
ಕರೇನಹಳ್ಳಿ ಕಸಬಾ ಹೋಬಳಿ , 
ದೊಡ್ಡಬಳ್ಳಾಪುರ ತಾಲ್ಲೂಕು 


35 | 3. ಅರಳುಮಲ್ಲಿಗೆ 


( 7.ಕರೇನಹಳ್ಳಿ -2 


36 3 . ಅರಳುಮಲ್ಲಿಗೆ 


7.ಕರೇನಹಳ್ಳಿ -2 


ಎಸ್ . ಪಾಲಯ್ಯ 
ಜಿಲ್ಲಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

ಬೆಂಗಳೂರು 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) 50 ಪ್ರತಿಗಳು 


RNI No . KARBIL / 2001 / 47147 


944d 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 
Part - III 


ನಂ . ೬೯೨ 
No . 692 


ಬೆಂಗಳೂರು, ಗುರುವಾರ, ಏಪ್ರಿಲ್ ೨೮, ೨೦೧೬ ( ವೈಶಾಖ ೮, ಶಕ ವರ್ಷ ೧೯೩೮) 
Bengaluru , Thursday, April 28 , 2016 (Vaishaka 8 , Shaka Varsha 1938 ) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 

ಅಧಿಸೂಚನೆ 
ಸಂ . ಇಎಲ್‌ಎನ್‌ ( ಪಂ ) ಸಿಆರ್.106/15 - 16, ದಿನಾಂಕ:28 - 04 - 2016 


ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆ ನಡೆಸುವ) ನಿಯಮಗಳು 1993ರ 12ನೇ ನಿಯಮದ ಮೇರೆಗೆ 
ಹೊರಡಿಸಲಾದ ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ : ಇಎಲ್‌ಎನ್‌( ಪಂ ) ಸಿಆರ್.106 /15 - 16 , ದಿನಾಂಕ:04 - 04 - 2016ರ 
ಪ್ರಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ , ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ತಾಲ್ಲೂಕುಗಳ ಕೆಳಕಾಣಿಸಿದ 
ಗ್ರಾಮ ಪಂಚಾಯಿತಿಗಳ ಕ್ಷೇತ್ರಗಳಲ್ಲಿ ವಿವಿಧ ಕಾರಣಗಳಿಂದ ತೆರವಾದ ಸದಸ್ಯ ಸ್ಥಾನಗಳಿಗೆ ಚುನಾಯಿತ ಸದಸ್ಯರನ್ನು 
ತುಂಬಲು ಉಪ ಚುನಾವಣೆಯನ್ನು ನಡೆಸಲಾಗಿದ್ದು, ಸದರಿ ಉಪ ಚುನಾವಣೆಯ ಫಲಿತಾಂಶವನ್ನು ಆಯಾ ಗ್ರಾಮ 
ಪಂಚಾಯಿತಿಗಳ ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ . 

* ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 5ರ ಉಪ ಪ್ರಕರಣ 
8ರಲ್ಲಿ ಮತ್ತು ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆ ನಡೆಸುವ) ನಿಯಮಗಳು 1993ರ ನಿಯಮ 76ರ ಪ್ರಕಾರ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಎಸ್. ಪಾಲಯ್ಯ, 
ಭಾ . ಆ. ಸೇ ., ಎಂಬ ಹೆಸರಿನ ನಾನು ಸದರಿ ಗ್ರಾಮ ಪಂಚಾಯಿತಿಗಳ ಕ್ಷೇತ್ರಗಳ ತೆರವಾದ ಸದಸ್ಯ ಸ್ಥಾನಗಳಿಗೆ ಹೊಸದಾಗಿ 
ಆಯ್ಕೆಯಾದ ಸದಸ್ಯರುಗಳ ಹೆಸರುಗಳನ್ನು ಈ ಕೆಳಗೆ ನಮೂದಿಸಿರುವಂತೆ ಪ್ರಕಟಿಸಿರುತ್ತೇನೆ. 


ಗ್ರಾಮ ಪಂಚಾಯಿತಿಯ 
ಸಂ . | ಸಂಖ್ಯೆ ಮತ್ತು ಹೆಸರು | 


ಕ್ಷೇತ್ರದ ಸಂಖ್ಯೆ 
ಮತ್ತು ಹೆಸರು 


ತೆರವಾದ/ 
ಚುನಾವಣೆನಡೆದ 
ಸ್ಥಾನಗಳು 


ಮೀಸಲಾತಿ 
ಸ್ಥಾನ 


ಆಯ್ಕೆಯಾದ ಸದಸ್ಯರ ಹೆಸರು 

ಮತ್ತು ವಿಳಾಸ 
(ಶ್ರೀಮತಿ/ಶ್ರೀಯುತರಾದ) 


5 


2 
ತಾಲ್ಲೂಕು: ನೆಲಮಂಗಲ 

15 . ನರಸೀಪುರ 


2 .ಇಮಚೇನಹಳ್ಳಿ 


ಅನುಸೂಚಿತ 

ಜಾತಿ 
( ಮಹಿಳೆ ) 


ರಾಜಮ್ಮ 
ಕೋಂ ರಂಗಶಾಮಯ್ಯ , 
ಸಣ್ಣಪ್ಪನಪಾಳ್ಯ , ಹೆಗ್ಗುಂದ 
ದಾಖಲೆ, ಸೋಂಪುರ ಹೋಬಳಿ, 
ನೆಲಮಂಗಲ ತಾಲ್ಲೂಕು 
ಬಿ . ಆರ್. ಜಗದೀಶ್ 
ಬಿನ್ ಬಿ . ಎನ್ . ರಾವ 
ಬಿಲ್ಲನಕೋಟೆ, ನೆಲಮಂಗಲ 
ತಾಲ್ಲೂಕು 


2 | 21.ಕುಲುವನಹಳ್ಳಿ 


5.ಬಿಲ್ಲನಕೋಟೆ 


ಸಾಮಾನ್ಯ 


ತಾಲ್ಲೂಕು: ದೊಡ್ಡಬಳ್ಳಾಪುರ 
3 | 18 . ಸಕ್ಕರೆಗೊಲ್ಲಹಳ್ಳಿ 


7. ಹಳೇಕೋಟೆ 


ಸಾಮಾನ್ಯ 


ಮುನಿಕುಮಾರ ಹೆಚ್ . ಟಿ . 
ಹಳೇಕೋಟೆ, ದೊಡ್ಡಬೆಳವಂಗಲ 
ಹೋಬಳಿ, ದೊಡ್ಡಬಳ್ಳಾಪುರ 
ತಾಲ್ಲೂಕು 
ಮಾರೇಗೌಡ ಎನ್. 
ತೂಬಕುಂಟೆ, ದೊಡ್ಡಬೆಳವಂಗಲ 
ಹೋಬಳಿ, ದೊಡ್ಡಬಳ್ಳಾಪುರ 
ತಾಲ್ಲೂಕು 


4 | 19. ಹುಲಿಕುಂಟೆ 


8 .ತೂಬಕುಂಟೆ 


ಸಾಮಾ 


ತಾಲ್ಲೂಕು: ದೇವನಹಳ್ಳಿ 
5 | 2 . ಜಾಲಿಗೆ. 


7 . ನಾಗಮಂಗಲ 


6 3.ಕನ್ನಮಂಗಲ 


1.ಕನ್ನಮಂಗಲ 


ಅನುಸೂಚಿತ ಆಂಜಿನಪ್ಪ 
ಜಾತಿ ಬಿನ್ ಲೇಟ್ ರಾಮಯ್ಯ , 

ನಾಗಮಂಗಲ ಗಾಠ 
ಅಂಚೆ, ಕುಂದಾಣ ಹೋಬಳಿ , 

ದೇವನಹಳ್ಳಿ ತಾಲ್ಲೂಕು 
ಸಾಮಾನ್ಯ 

ರೂಪ 
ಕೋಂ ಲೇಟ್ ಚಂದ್ರೇಗೌಡ 
ಎನ್., ಕನ್ನಮಂಗಲ ಗ್ರಾಮ 
ಮತ್ತು ಅಂಚೆ, ದೇವನಹಳ್ಳಿ 

ತಾಲ್ಲೂಕು 
ಅನುಸೂಚಿತ | ಎಸ್ . ಮಂಜುನಾಥ 
ಜಾತಿ ( ಬಿನ್ ಶಂಕರಪ್ಪ, ಕೆಂಪತಿಮ್ಮನಹಳ್ಳಿ 

ಗ್ರಾಮ , ಕನ್ನಮಂಗಲ ಅಂಚೆ, 

ದೇವನಹಳ್ಳಿ ತಾಲ್ಲೂಕು 
ಸಾಮಾನ್ಯ ಟಿ. ಮುನಿರಾಜು 

ಬಿನ್ ಲೇಟ್ ತಿರುಮಳಪ್ಪ , 
ಹೊಲೇರಹಳ್ಳಿ ಗ್ರಾಮ , ಬಿಜ್ಜವಾರ 
ಅಂಚೆ, ವಿಜಯಪುರ ಹೋಬಳಿ, 
ದೇವನಹಳ್ಳಿ ತಾಲ್ಲೂಕು 


( 73ಕನ್ನಮಂಗಲ 


15.ಕೆಂಪತಿಮ್ಮನಹಳ್ಳಿ | 


8 | ೨ . ಬಿಜ್ಜವಾರ 


3 . ಹೊಲೇರಹಳ್ಳಿ 


ಎಸ್ . ಪಾಲಯ್ಯ 
ಜಿಲ್ಲಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

ಬೆಂಗಳೂರು 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) 50 ಪ್ರತಿಗಳು 


RNI No . KARBIL / 2001 / 47147 


944d 


ಕರ್ನಾಟಕ ರಾಜ್ಯಪತ್ರ 


ಭಾಗ - III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ , ಏಪ್ರಿಲ್ ೨೯, ೨೦೧೬ (ವೈಶಾಖ ೯ , ಶಕ ವರ್ಷ ೧೯೩೮) 
Bengaluru , Friday , April 29 , 2016 (Vaishaka 9 , Shaka Varsha 1938 ) 

ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆರ್‌ಡಿ 32 ಎಲ್‌ಜಿಬಿ 2015, ಬೆಂಗಳೂರು, ದಿನಾಂಕ : 20 -04- 2016 


ನಂ . ೬೯೩ 
No . 693 


ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 32 ಎಲ್‌ಜಿಬಿ 2015 ದಿನಾಂಕ : 14 -03- 2016ರ ಆದೇಶ ಭಾಗದಲ್ಲಿ 
ಪರಿಶೀಲನಾ ಸಮಿತಿ ರಚಿಸಿ ಆದೇಶಿಸಲಾಗಿದ್ದು, ಸದರಿ ಪರಿಶೀಲನಾ ಸಮಿತಿಯನ್ನು ಪರಿಷ್ಕರಿಸಿ ಈ ಕೆಳಗಿನಂತೆ ಪುನರ್ 
ರಚಿಸಿ ಆದೇಶಿಸಿದೆ : 
I. ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ ಪರಿಶೀಲನಾ ಸಮಿತಿಗೆ ( Scrutinizing Committee ) 

ಈ ಕೆಳಕಂಡ ಅಧಿಕಾರಿಗಳನ್ನು ನೇಮಿಸಿದೆ : 
1) ಶ್ರೀ ಎನ್. ಎಂ . ಪನಾಲಿ, ಭಾ. ಆ. ಸೇ , ವಿಶೇಷ ಜಿಲ್ಲಾಧಿಕಾರಿಗಳು-1, 

ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು 
2) ಶ್ರೀ ಎಸ್. ಜಿ. ರವೀಂದ್ರ, ವಿಶೇಷ ಆಯುಕ್ತರು ( ಆಸ್ತಿ) ( Estate ), 

ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು 
ಶ್ರೀ ಸಿ. ಎನ್.ಶ್ರೀಧರ್‌, ಜಂಟಿ ನಿರ್ದೇಶಕರು, ( JDLR ), ( ಕೆರೆ ಒತ್ತುವರಿ ಸದನ ಸಮಿತಿಯ 
ಸಮನ್ವಯಾಧಿಕಾರಿ) ಭೂ - ಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, 
ಬೆಂಗಳೂರು 


3) 


ಬೆಂಗಳೂರು ಗ್ರಾಮಾಂತ 

ಪಿಯ ಪರಿಶೀಲನಾ ಸಮಿತಿಗೆ ( Scrutinizing Committee ) 
ಈ ಕೆಳಕಂಡ ಅಧಿಕಾರಿಗಳನ್ನು ನೇಮಿಸಿದೆ : 
1) ಶ್ರೀ ಎಸ್. ಪಾಲಯ್ಯ , ಭಾ . ಆ. ಸೇ , ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ . 
2) ಶ್ರೀ ಸಿ.ಎನ್.ಶ್ರೀಧರ್‌, ಜಂಟಿ ನಿರ್ದೇಶಕರು, ( JDLR), ( ಕೆರೆ ಒತ್ತುವರಿ ಸದನ ಸಮಿತಿಯ 

ಸಮನ್ವಯಾಧಿಕಾರಿ) ಭೂ - ಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ , 
ಬೆಂಗಳೂರು 


ಉಳಿದಂತೆ ಸರ್ಕಾರದ ಆದೇಶ ಸಂಖ್ಯೆ ಆರ್‌ಡಿ 32 ಎಲ್‌ಜಿಬಿ 2015 ದಿನಾಂಕ: 14 - 03 -2016 ರಲ್ಲಿ ತಿಳಿಸಲಾದ 
ಪರಿಶೀಲನಾ ಸಮಿತಿಯ ಕಾರ್ಯಗಳು/ ಪರಿಶೀಲನಾ ಅಂಶಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಎಸ್ . ಎಲ್. ಮಹಾಂತೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 1) 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) 500 ಪ್ರತಿಗಳು 


RNI No . KARBL / 2001 / 47147 


ಅಧಿಕೃತವಾಗಿ ಪ್ರಕಟಿಸಲಾಯಿತು 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part - III 


ನಂ . ೬೯೪ 
No. 694 


ಬೆಂಗಳೂರು, ಶುಕ್ರವಾರ, ಏಪ್ರಿಲ್ ೨೯ , ೨೦೧೬ ರೈಶಾಖ ೯ , ಶಕ ವರ್ಷ ೧೯೩೮) 
Bengaluru , Friday, April 29, 2016 (Vaishaka 9 , Shaka Varsha 1938 ) 

ನಗರಾಭಿವೃದ್ಧಿ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ನಅಇ 49 ಎಂಎಲ್ಆರ್ 2016, ಬೆಂಗಳೂರು, ದಿನಾಂಕ : 29 - 04 - 2016 


1979ರ ಕರ್ನಾಟಕ ಮುನಿಸಿಪಲ್ ಕಾರ್ಪೋರೇಷನ್ ( ಚುನಾವಣೆ) ನಿಯಮಾವಳಿಯ 68ನೇ ನಿಯಮದೊಂದಿಗೆ 
ಓದಲಾದ 1976ರ ಕರ್ನಾಟಕ ಮುನಿಸಿಪಲ್ ಕಾರ್ಪೋರೇಷನ್ ನಿಯಮಗಳ ಅಧಿನಿಯಮ (1977ರ ಕರ್ನಾಟಕ 
ಅಧಿನಿಯಮ ಸಂಖ್ಯೆ:14 )ರ 32ನೇ ಪ್ರಕರಣದ ಉಪಬಂಧಗಳಿಗೆ ಅನುಸಾರವಾಗಿ, ದಿನಾಂಕ:12 .04 . 2016ರಂದು ನಡೆದ 
ಚುನಾವಣೆಯಲ್ಲಿ ದಾವಣಗೆರೆ ಮಹಾನಗರಪಾಲಿಕೆಯ ಚುನಾಯಿತರಾದ ಅಭ್ಯರ್ಥಿಯ ಹೆಸರನ್ನು ಈ ಮೂಲಕ 
ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 


ಆಯ್ಕೆಯಾದ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 

ಮಹಾಪೌರ ಸ್ಥಾನಕ್ಕೆ 
ಶ್ರೀಮತಿ ಅಶ್ವಿನಿ ವೇದಮೂರ್ತಿ ಕೋಂ ಪ್ರಶಾಂತ್ ಎನ್. ಸಿ., 
# 646/1, 7ನೇ ಮುಖ್ಯರಸ್ತೆ, 
ಪಿ . ಜೆ. ಬಡಾವಣೆ, ದಾವಣಗೆರೆ 

ಉಪ ಮಹಾಪೌರ ಸ್ಥಾನಕ್ಕೆ 
ಶ್ರೀ ಗೌಡ್ರುರಾಜಶೇಖರ ( ರಾಜಣ್ಣ) ಬಿನ್ ನಾಗಪ್ಪ, 
ಆನೆಕೊಂಡ ಮುಖ್ಯರಸ್ತೆ, ದಾವಣಗೆರೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಸಿದ್ದಿಕ್ ಪಾಷ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) 50 ಪ್ರತಿಗಳು 


RNI No . KARBIL / 2001 / 47147 


944d 


ಕರ್ನಾಟಕ ರಾಜ್ಯಪತ್ರ 


Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - III ಬೆಂಗಳೂರು, ಶುಕ್ರವಾರ , ಏಪ್ರಿಲ್ ೨೯, ೨೦೧೬ (ವೈಶಾಖ ೯ , ಶಕ ವರ್ಷ ೧೯೩೮) ನಂ . ೬೯೫ 
Bengaluru , Friday , April 29, 2016 (Vaishaka 9 , Shaka Varsha 1938 ) No. 695 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 48 ಎಂಎಲ್ಆರ್ 2016, ಬೆಂಗಳೂರು, ದಿನಾಂಕ : 29 - 04 - 2016 
1979ರ ಕರ್ನಾಟಕ ಮುನಿಸಿಪಲ್ ಕಾರ್ಪೋರೇಷನ್ ( ಚುನಾವಣೆ) ನಿಯಮಾವಳಿಯ 68ನೇ ನಿಯಮದೊಂದಿಗೆ 
ಓದಲಾದ 1976ರ ಕರ್ನಾಟಕ ಮುನಿಸಿಪಲ್ ಕಾರ್ಪೋರೇಷನ್ ನಿಯಮಗಳ ಅಧಿನಿಯಮ ( 1977ರ ಕರ್ನಾಟಕ 
ಅಧಿನಿಯಮ ಸಂಖ್ಯೆ :14) ರ 32ನೇ ಪ್ರಕರಣದ ಉಪಬಂಧಗಳಿಗೆ ಅನುಸಾರವಾಗಿ ದಿನಾಂಕ:04 - 03 - 2016 ರಂದು ನಡೆದ 
ಚುನಾವಣೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಗೆ ಮೇಯರ್ ಹಾಗೂ ಉಪ ಮೇಯರ್ ಆಗಿ ಈ ಕೆಳಕಂಡ 
ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು, ಸದರಿ ಅಭ್ಯರ್ಥಿಗಳ ಹೆಸರನ್ನು ಈ ಮೂಲಕ ಸಾರ್ವಜನಿಕ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 


ಆಯ್ಕೆಯಾದ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 

ಮಹಾಪೌರ ಸ್ಥಾನಕ್ಕೆ 
ಶ್ರೀಮತಿ ಸರಿತಾ ವಿರಾಜ ಪಾಟೀಲ, 
1291 / ಎ , ರಾಮಲಿಂಗಖಿಂಡ ಗಲ್ಲಿ, 
ಟಿಳಕ ಚೌಕ, ಬೆಳಗಾವಿ. 

ಉಪ ಮಹಾಪೌರ ಸ್ಥಾನಕ್ಕೆ 
ಶ್ರೀ ಸಂಜಯ ಮಲ್ಲಪ್ಪಾ ಶಿಂದೆ, 
ಮನೆ ನಂ . 1535 , ನವಿ ಗಲ್ಲಿ, 
ಶಹಾಪೂರ, ಬೆಳಗಾವಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಸಿದ್ದಿಕ್ ಪಾಷ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) 50 ಪ್ರತಿಗಳು 


